ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1363(1557) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌.ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಡ್ರಗ್ಸ್‌ ಧಂದೆಯ ಕುರಿತು 


(ಅ) ಕಳೆದ 3 ವರ್ಷಗಳಲ್ಲಿ ಡುಗ್ಸ್‌ ಧಂದೆಯ ಕೇಸ್‌ದಲ್ಲಿ ಬಂದಿತರಾದ ವ್ಯಕ್ತಿಗಳ ಸಂಖ್ಯೆ ಎಷ್ಟು 
; (ಹೆಸರಿನೊಂದಿಗೆ ವಿವರ ನೀಡುವುದು) 


(ಆ) ಡುಗ್ಸ್‌ ಧಂದೆಯ ಪ್ರಕರಣದಲ್ಲಿ ಕಳೆದ 8 ತಿಂಗಳಿನಲ್ಲಿ ಬಂಧಿತರಾದವರ ಸಂಖ್ಯೆ ಎಷ್ಟು; 
ಎಷ್ಟು ಜನರ ಮೇಲೆ ಪ್ರಕರಣ ದಾಖಲಾಗಿದೆ; 


(ಇ) ಕಳೆದ 3 ವರ್ಷಗಳಲ್ಲಿ ಎಷ್ಟು ಡ್ರಗ್ಸ್‌ ಧಂದೆಯ ಪ್ರಕರಣಗಳು ನ್ಯಾಯಾಲಯದಲ್ಲಿ 
ಸಾಬೀತಾಗಿ ಶಿಕ್ಷೆಯಾಗಿವೆ; (ಪ್ರಕರಣದೊಂದಿಗೆ ವಿವರ ನೀಡುವುದು) 


(ಈ) ಕಳೆದ 8 ತಿಂಗಳಿನಲ್ಲಿ ಡ್ರಗ್ಸ್‌ ಧಂದೆಯಲ್ಲಿ ಶಾಮೀಲಾಗಿರುವ ಕುರಿತು ಎಷ್ಟು ಪೊಲೀಸ್‌ 
ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿವೆ; ಅಮಾನತ್ತುಗೊಂ೦ಡ ಪೊಲೀಸ್‌ ಅಧಿಕಾರಿಗಳ 
ಸಂಖ್ಯೆ ಎಷ್ಟು? (ಹೆಸರಿನೊಂದಿಗೆ ವಿವರ ನೀಡುವುದು) 


